ಕರ್ನಾಟಿಕ ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ'ಪ್ರಶ್ನೆ ಸಂಖ್ಯೆ: 716 
ಸದಸ್ಯರ ಹೆಸರು ': ಶ್ರೀಪ್ರಕಾಶ್‌ ಕೆ ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 17.09.2021 
ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


(ಅ) ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ 
ಭಾರಿ ಮಳೆಯಿಂದಾಗಿ ಆಗಿರುವ ಬೆಳೆ 
ಹಾನಿಯ ಪ್ರಮಾಣವೆಷ್ಟು? (ವಿವರ 


ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 
ಮಳೆಯಿಂದ ಸಂಭವಿಸಿರುವ ಬೆಳೆ ಹಾನಿಯ 
ವಿವರಗಳನ್ನು ಅನು ಬಂಧದಲ್ಲಿ ಒದಗಿಸಿದೆ. 


ನೀಡುವುದು) Ny ee 
(ಆ) ಬೆಳೆ ಪರಿಹಾರವಾಗಿ ಸರ್ಕಾರದಿಂದ | ಕೃಷಿ ' ಇಲಾಖೆ ಮತ್ತು ಕಂದಾಯ ಇಲಾಖೆಯ 


ರೈತರಿಗೆ ನೀಡಿರುವ ಪರಿಹಾರ ಎಷ್ಟು? 
(ವಿವರ ನೀಡುವುದು) 


ಜಂಟಿ ಸರ್ವೆ ವರದಿಯ ಆಧಾರದ ಮೆಲೆ 
ನೆರೆಹಾವಳಿಯಿಂದ ಶೇ.33 ಕ್ಕಿಂತ ಹೆಚ್ಚಿನ ಬೆಳೆ 
ಹಾನಿಗೆ ತುತ್ತಾದ ಕೃಷಿಕರಿಗೆ ಕೇಂದ್ರ ' ಸರ್ಕಾರದ 
SDRF/NDRF ಮಾರ್ಗಸೂಚಿಗಳ ಪ್ರಕಾರ ಗರಿಷ್ಠ 2 
ಹೆಕ್ಟೇರ್‌ಗೆ ಸೀಮಿತಗೊಳಿಸಿ, ಇನ್‌ಪುಟ್‌ 
ಸಬ್ಬಿಡಿಯನ್ನು ರೈತರ ಬ್ಯಾಂಕ್‌ ಖಾತೆಗೆ ಪರಿಹಾರ 
ತಂತ್ರಾಂಶದ ಮೂಲಕ ನೇರವಾಗಿ ಜಮೆ 
ಮಾಡಲಾಗುತ್ತಿದೆ. ಅದರಂತೆ, ಇದುವರೆಗೆ, 
ರಾಜ್ಯದ 82583 ಬೆಳೆ ಹಾನಿಯಾದ ರೈತರ 
ಬ್ಯಾಂಕ್‌ ಖಾತೆಗೆ ರೂ.7434 ಕೋಟಿ ಇನ್‌ಪುಟ್‌ 
ಸಬ್ಬಿಡಿಯನ್ನು ಜಮಾ ಮಾಡಲಾಗಿದೆ. 


ಕಂಇ 424 ಟನ್‌ಆಲ್‌ 2021 


— 


A 
ಮೌ 


ಕಂದಾಯ ಸಚಿವರು 


ಚುಕ್ತ ಗುರುತಿಲ್ಲದ ಪ್ರಶ ಸಂಚ್ರೆ716ರ ಅನುಬಂಧ 


Districtwise details of Crop loss and relief claimed due to flood 
+ during 2021 


|___ 15|Bella 


15]B 
!  16[Bidar 
17|Kalaburgi | 


